KA/ BG-GPO/2515/\WPP-47/2006-2008 






ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೩ ಬೆಂಗಳೂರು, ಗುರುವಾರ, ಜುಲೈ ೧೭, ೨೦೦೮ (ಆಷಾಢ ೨೬, ಶಕ ವರ್ಷ ೧೯೩೦) ಸಂಚಿಕೆ ೨೯ 


ಭಾಗ - ೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 








ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಾರ್ಯಾಲಯ 
ರಾಮನಗರ ಉಪ ವಿಭಾಗ, ರಾಮನಗರ 
ಕಲಂ 16(2)ರ ಅನ್ವಯ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ.ಎಲ್‌ಎಕ್ಯೂಎಸ್‌ಆರ್‌:17/91-92, ದಿನಾಂಕ: 12ನೇ ಜೂನ್‌ 2008 
ಕರ್ನಾಟಕ ಸರ್ಕಾರದ ಭೂಸ್ವಾಧೀನ ಕಾಯಿದೆ ಕಲಂ 16(2)ರ ಪ್ರಕರಣದ ಮೇರೆಗೆ ಈ ಮುಂದಿನ ಅನುಸೂಚಿಯಲ್ಲಿ 
ಸೂಚಿಸಿರುವ ಜಮೀನನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಅರ್ಕಾವತಿ ಜಲಾಶಯ ಯೋಜನೆ ಮುಳುಗಡೆಗಾಗಿ 
ಅಧಿಕೃತವಾಗಿ ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಅಧಿಸೂಚನೆ ನೀಡಿದೆ. 






































ಅನುಸೂಚಿ 
ಜಿಲ್ಲೆ: ರಾಮನಗರ ಹೋಬಳಿ: ಕಸಬಾ 
ತಾಲ್ತೂಕು: ಕನಕಪುರ ಗ್ರಾಮ: ಕೂನೂರು 
ಕ್ತ ಸಂ. ಸರ್ವೆ.ನಂ. ತರಹೆ ವಿಸ್ತೀರ್ಣ ಜಮೀನನ್ನು ಸ್ವಾಧೀನಕ್ಕೆ ಪಡೆದ ದಿನಾಂಕ 
1 96:1 ಭಾಗಾಯ್ತು 0-04 06.12.1993 
2 96:2 ಭಾಗಾಯ್ತು 0-04 06.12.1993 
3 96:3 ಭಾಗಾಯ್ತು 0-06 06.12.1993 
4 96:4 ಭಾಗಾಯ್ತು 0-05 06.12.1993 
5 96:5 ಭಾಗಾಯ್ತು 0-07 06.12.1993 
ಹೆಚ್‌.ಆರ್‌. ಜಗದೀಶ್‌ 
ಪಿ.ಆರ್‌. 193 ವಿಶೇಷ ಭೂಸ್ವಾಧೀನಾಧಿಕಾರಿಗಳು, 


ರಾಮನಗರ ಉಪ ವಿಭಾಗ, ರಾಮನಗರ. 
ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಾರ್ಯಾಲಯ 
ರಾಮನಗರ ಉಪ ವಿಭಾಗ, ರಾಮನಗರ 
ಕಲಂ 16(2)ರ ಅನ್ವಯ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ ಎಲ್‌ಎಕ್ಯೂಎಸ್‌ಆರ್‌:18/02-03, ದಿನಾಂಕ: 12ನೇ ಜೂನ್‌ 2008 

ಕರ್ನಾಟಕ ಸರ್ಕಾರದ ಭೂಸ್ವಾಧೀನ ಕಾಯಿದೆ ಕಲಂ 16(2)ರ ಪ್ರಕರಣದ ಮೇರೆಗೆ ಈ ಮುಂದಿನ ಅನುಸೂಚಿಯಲ್ಲಿ 
ಸೂಚಿಸಿರುವ ಜಮೀನನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಮಂಚನಬೆಲೆ ಜಲಾಶಯ ನೀರುಮುಳುಗಡೆಗಾಗಿ 

ಅಧಿಕೃತವಾಗಿ ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಅಧಿಸೂಚನೆ ನೀಡಿದೆ. 


(೮೩೩ ) 






































೮೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೭, ೨೦೦೮ ಭಾಗ - ೬ 
ಅನುಸೂಚಿ 
ಜಿಲ್ಲೆ: ರಾಮನಗರ ಹೋಬಳಿ: ಮಾಡಬಾಳ್‌ 
ತಾಲ್ಲೂಕು: ಮಾಗಡಿ ಗ್ರಾಮ: ಅವ್ವೇರಹಳ್ಳಿ 
ಕ್ರಸಂ. ಸರ್ವೆ.ನಂ. ತರಹೆ ವಿಸ್ತೀರ್ಣ ಜಮೀನನ್ನು ಸ್ವಾಧೀನಕ್ಕೆ ಪಡೆದ ದಿನಾಂಕ 
1 53 ಖುಷ್ಟಿ 1-00 27.05.2004 
2 18:9 ಖುಷ್ಟಿ 0-04 27.05.2004 
ಹೆಚ್‌.ಆರ್‌. ಜಗದೀಶ್‌ 
ಪಿ.ಆರ್‌. 194 ವಿಶೇಷ ಭೂಸ್ವಾಧೀನಾಧಿಕಾರಿಗಳು, 


ರಾಮನಗರ ಉಪ ವಿಭಾಗ, ರಾಮನಗರ. 
ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಾರ್ಯಾಲಯ 
ರಾಮನಗರ ಉಪ ವಿಭಾಗ, ರಾಮನಗರ 
ಕಲಂ 16(2)ರ ಅನ್ವಯ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ ಎಲ್‌ಎಕ್ಯೂಎಸ್‌ಆರ್‌:12/01-02, ದಿನಾಂಕ: 16ನೇ ಜೂನ್‌ 2007 

ಕರ್ನಾಟಕ ಸರ್ಕಾರದ ಭೂಸ್ವಾಧೀನ ಕಾಯಿದೆ ಕಲ೦ 16(2)ರ ಪ್ರಕರಣದ ಮೇರೆಗೆ ಈ ಮುಂದಿನ ಅನುಸೂಚಿಯಲ್ಲಿ 

ಸೂಚಿಸಿರುವ ಜಮೀನನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೊಸಕೆರೆ ನೀರು ಹಾದು ಹೋಗುವ ನಾಲೆ ಉದ್ದೇಶಕ್ಕಾಗಿ 
ಭೂಸ್ವಾಧೀನಪಡಿಸಿಕೊಳ್ಳುವ ಬಗ್ಗೆ. 





























ಅನುಸೂಚಿ 
ಜಿಲ್ಲೆ: ರಾಮನಗರ ಹೋಬಳಿ: ಕಸಬಾ 
ತಾಲ್ಲೂಕು: ಕನಕಪುರ ಗ್ರಾಮ: ಶಿವನಹಳ್ಳಿ 
ಕ್ರಸಂ. ಸರ್ವೆ.ನಂ. ತರಹೆ ವಿಸ್ತೀರ್ಣ ಜಮೀನನ್ನು ಸ್ವಾಧೀನಕ್ಕೆ ಪಡೆದ ದಿನಾಂಕ 
1 214:1 ಖುಷ್ಟಿ 0-10 26.09.02 
ಹೆಚ್‌.ಆರ್‌. ಜಗದೀಶ್‌ 
ಪಿ.ಆರ್‌. 206 ವಿಶೇಷ ಭೂಸ್ವಾಧೀನಾಧಿಕಾರಿಗಳು, 


ರಾಮನಗರ ಉಪ ವಿಭಾಗ, ರಾಮನಗರ. 
ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಾರ್ಯಾಲಯ 
ರಾಮನಗರ ಉಪ ವಿಭಾಗ, ರಾಮನಗರ 
ಕಲಂ 16(2)ರ ಅನ್ವಯ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ.ಎಲ್‌ಎಕ್ಯೂಎಸ್‌ಆರ್‌:06/02-03, ದಿನಾಂಕ: 16ನೇ ಜೂನ್‌ 2007 

ಕರ್ನಾಟಕ ಸರ್ಕಾರದ ಭೂಸ್ವಾಧೀನ ಕಾಯಿದೆ ಕಲ೦ 16(2)ರ ಪ್ರಕರಣದ ಮೇರೆಗೆ ಈ ಮುಂದಿನ ಅನುಸೂಚಿಯಲ್ಲಿ 

ಸೂಚಿಸಿರುವ ಜಮೀನನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಅ೦ದರೆ ವೈಜಿ ಗುಡ್ಡ ಹೊಸಕೆರೆಯ ಬಲದಂಡೆ ನಾಲೆ 
ಭೂಸ್ವಾಧೀನಪಡಿಸಿಕೊಳ್ಳುವ ಬಗ್ಗೆ. 





























ಅನುಸೂಚಿ 

ಜಿಲ್ಲೆ: ರಾಮನಗರ ಹೋಬಳಿ: ಮಾಡಬಾಳ್‌ 
ತಾಲ್ತೂಕು: ಮಾಗಡಿ ಗ್ರಾಮ: ಹೆಳೀಗೇಹಳ್ಳಿ 
ಕ್ರ ಸಂ. ಸರ್ವೆ.ನಂ. ತರಹೆ ವಿಸ್ತೀರ್ಣ ಜಮೀನನ್ನು ಸ್ವಾಧೀನಕ್ಕೆ ಪಡೆದ ದಿನಾಂಕ 

1 33:76 ಖುಷ್ಟಿ 0-00 14.02.03 

2 33:86 ಖುಷ್ಟಿ 0-12 14.02.03 

ಹೆಚ್‌.ಆರ್‌. ಜಗದೀಶ್‌ 

ಪಿ.ಆರ್‌. 207 ವಿಶೇಷ ಭೂಸ್ವಾಧೀನಾಧಿಕಾರಿಗಳು, 


ರಾಮನಗರ ಉಪ ವಿಭಾಗ, ರಾಮನಗರ. 





ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೭, ೨೦೦೮ ೮೩೫ 





ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಾರ್ಯಾಲಯ 
ರಾಮನಗರ ಉಪ ವಿಭಾಗ, ರಾಮನಗರ 
ಕಲಂ 16(2)ರ ಅನ್ವಯ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ ಎಲ್‌ಎಕ್ಯೂಎಸ್‌ಆರ್‌:27/91-92, ದಿನಾಂಕ: 16ನೇ ಜೂನ್‌ 2007 
ಕರ್ನಾಟಕ ಸರ್ಕಾರದ ಭೂಸ್ವಾಧೀನ ಕಾಯಿದೆ ಕಲಂ 16(2)ರ ಪ್ರಕರಣದ ಮೇರೆಗೆ ಈ ಮುಂದಿನ ಅನುಸೂಚಿಯಲ್ಲಿ 
ಸೂಚಿಸಿರುವ ಜಮೀನನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹಿಗ್ಗಲೂರು ಯೋಜನೆಯ 6ನೇ ಕಿ.ಮೀ.ನಾಲೆಗಾಗಿ 
ಭೂಸ್ವಾಧೀನಪಡಿಸಿಕೊಳ್ಳುವ ಬಗ್ಗೆ. 
























































ಅನುಸೂಚಿ 
ಜಿಲ್ಲೆ: ರಾಮನಗರ ಹೋಬಳಿ: ವಿರೂಪಾಕ್ಷಿಪುರ 
ತಾಲ್ಲೂಕು: ಚನ್ನಪಟ್ಟಣ ಗ್ರಾಮ: ನೆಲಮಾಕನಹಳ್ಳಿ 
ಕ್ರ ಸಂ. ಸರ್ವೆ.ನಂ. ತರಹೆ ವಿಸ್ತೀರ್ಣ ಜಮೀನನ್ನು ಸ್ವಾಧೀನಕ್ಕೆ ಪಡೆದ ದಿನಾಂಕ 
1 174:1 ಮುಷ್ಠಿ 0-01 03.09.92 
2 177:1ಎ ಖುಷ್ಟಿ 0-09 03.09.92 
3 179:1ಎ3 ಮುಷ್ಠಿ 0-07 03.09.92 
0-01ಎಕೆ 
4 179:1ಎ4 ಮುಷ್ಠಿ 0-02 03.09.92 
0-01ಎಕೆ 
5 179:1ಬಿ ಖುಷ್ಟಿ 0-07 03.09.92 
6 179:2ಎ ಖುಷ್ಟಿ 0-03 03.09.92 
7 180:9 ಖುಷ್ಟಿ 0-06 03.09.92 
8 190:2ಎ ಖುಷ್ಟಿ 0-23 03.09.92 
0-01ಬಿಕೆ 
9 191:1 ಭಾಗಾಯ್ತು 0-04 03.09.92 
10 183:4 ಭಾಗಾಯ್ತು 0-05 03.09.92 
ಹೆಚ್‌.ಆರ್‌. ಜಗದೀಶ್‌ 
ಪಿ.ಆರ್‌. 208 ವಿಶೇಷ ಭೂಸ್ವಾಧೀನಾಧಿಕಾರಿಗಳು, 


ರಾಮನಗರ ಉಪ ವಿಭಾಗ, ರಾಮನಗರ. 
ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಾರ್ಯಾಲಯ 
ರಾಮನಗರ ಉಪ ವಿಭಾಗ, ರಾಮನಗರ 
ಕಲಂ 16(2)ರ ಅನ್ವಯ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ ಎಲ್‌ಎಕ್ಯೂಎಸ್‌ಆರ್‌:1/99-00, ದಿನಾಂಕ: 16ನೇ ಜೂನ್‌ 2007 

ಕರ್ನಾಟಕ ಸರ್ಕಾರದ ಭೂಸ್ವಾಧೀನ ಕಾಯಿದೆ ಕಲಂ 16(2)ರ ಪ್ರಕರಣದ ಮೇರೆಗೆ ಈ ಮುಂದಿನ ಅನುಸೂಚಿಯಲ್ಲಿ 
ಸೂಚಿಸಿರುವ ಜಮೀನನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕುಡಿಯುವ ನೀರಿನ ಯೋಜನೆಯಡಿಯಲ್ಲಿ 

ಜಲಶುದ್ದೀಕರಣಕ್ಕಾಗಿ ಭೂಸ್ವಾಧೀನಪಡಿಸಿಕೊಳ್ಳುವ ಬಗ್ಗೆ. 
































ಅನುಸೂಚಿ 

ಜಿಲ್ಲೆ: ರಾಮನಗರ ಹೋಬಳಿ: ಮಾಡಬಾಳ್‌ 
ತಾಲ್ಲೂಕು: ಮಾಗಡಿ ಗ್ರಾಮ: ಮಂಚನಬೆಲೆ 
ಕ್ರಸಂ. ಸರ್ವೆ.ನಂ. ತರಹೆ ವಿಸ್ತೀರ್ಣ ಜಮೀನನ್ನು ಸ್ವಾಧೀನಕ್ಕೆ ಪಡೆದ ದಿನಾಂಕ 

1 5:1 ಭಾಗಾಯ್ತು 0-05 29.04.00 

2 ೨೪೦ ಭಾಗಾಯ್ತು 0-05 29.04.00 

ಹೆಚ್‌.ಆರ್‌. ಜಗದೀಶ್‌ 

ಪಿ.ಆರ್‌. 209 ವಿಶೇಷ ಭೂಸ್ವಾಧೀನಾಧಿಕಾರಿಗಳು, 


ರಾಮನಗರ ಉಪ ವಿಭಾಗ, ರಾಮನಗರ. 


೮೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೭೬, ೨೦೦೮ ಭಾಗ - ೬ 





ಕಂದಾಯ ಸಚಿವಾಲಯ 
ಭೂ ಅರ್ಜನೆ 6(1)ನೇ ಅಧಿನಿಯಮದ ಪ್ರಕರಣದ ಮೇರೆಗಿನ ಘೋಷಣೆ 
ಕ್ರಮಾಂಕ: ಕಂ.ಇ. 11 ಭೂ ಸ್ಟಾ ಕೋ 2007, ದಿನಾಂಕ: 12ನೇ ಮಾರ್ಚ್‌ 2008 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿ ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಕೋಲಾರ ಜಿಲ್ಲೆ ಕೋಲಾರ ತಾಲ್ಲೂಕು, ವೇಮಗಲ್‌ ಹೋಬಳಿ, ಭುವನಹಳ್ಳಿ 
ಗ್ರಾಮದ ಸ.ನಂ. 78 ರಲ್ಲಿ 0-2'/ ಗುಂಟೆ (ಭೂಪರಿವರ್ತನೆಯಾಗಿರುವ) ಜಮೀನನ್ನು ರಸ್ತೆ ಅಭಿವೃದ್ಧಿಪಡಿಸಲು ಮತ್ತು ವಿಸ್ತರಣೆಯ ಉದ್ದೇಶಕ್ಕಾಗಿ ಬೇಕಾಗಬಹುದು ಎಂದು ಕೋಲಾರ ಜಿಲ್ಲೆ. 
ಜಿಲ್ಲಾಧಿಕಾರಿಯವರ ಕ್ರಮಾಂಕ: ಎಲ್‌ಎಕ್ಕೂ ಎಸ್‌ಆರ್‌ 3/06-07, ದಿ:3.1.2007 ರ ಕ್ರಮ ಸಂಖ್ಯೆಯ ಅಧಿಸೂಚನೆಯಲ್ಲಿ ತಿಳಿಯಪಡಿಸಲಾಗಿದೆ. ಈ ಅಧಿಸೂಚನೆಯ ದಿ: 1.2.2007 ರಂದು 
ಕರ್ನಾಟಕ ರಾಜ್ಯ ಪತ್ರದಲ್ಲಿ ಭಾಗ-6 ಪುಟ 151 ರಲ್ಲಿ ಪ್ರಕಟವಾಗಿರುತ್ತದೆ. 

ಮತ್ತು ಕರ್ನಾಟಕ ಅಧಿನಿಯಮ ಸಂಖ್ಯೆ: 1961ರ 17ರ ಮೂಲ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ) 1894 ರ 6(1ಎ) ಪ್ರಕರಣದ ಮೇರೆಗೆ 
ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿ ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಪರಿಗಣಿಸಿದ್ದಾರೆ. 
ಅದರಂತೆ ಮೇಲೆ ಹೇಳಿದ ಉದ್ದೇಶಕ್ಕಾಗಿ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಭೂ ಸ್ವಾಧೀನಪಡಿಸಿಕೊಳ್ಳಲು ಅವಶ್ಯವಾಗಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿ೦ದ, 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿ ಅಗತ್ಯವಾಗಿದೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 


















































ಅನುಸೂಚಿ 
ಜಿಲ್ಲೆ: ಕೋಲಾರ ತಾಲ್ಲೂಕು: ಕೋಲಾರ ಹೋಬಳಿ: ವೇಮಗಲ್‌ ಗ್ರಾಮ: ಭುವನಹಳ್ಳಿ 
ಕ್ರ ಖಾತೆದಾರರ/ಅನುಭವದಾರರ ಅಥವಾ ಹಿತಾಸಕ್ತಿ ಸ. ನಂ. | ತರಹೆ ಚಕ್ಕುಬಂದಿ ಅಗತ್ಯವಿರುವ ಮೌಲ್ಯ 
ಸಂ ಹೊಂದಿರುವ ಇತರೆ ವ್ಯಕ್ತಿಯ ಹೆಸರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಪ್ರದೇಶ ಮತ್ತು | ನಿರ್ಧರಣೆ 
ಸ.ನಂ. ಸ.ನಂ. ಸ.ನಂ. ಸ.ನಂ. ವಿಸ್ಮೀರ್ಣ ರೂ.ಪೈ. 
ಎ.ಗುಂ. 
2 3 4 5 6 7 8 9 10 
1. | (1) ಆ೦ಜನಮ್ಮ ಬಿನ್‌ ವೆಂಕಟೇಶಪ್ಪ, 78 ಖಷ್ಠಿ ಸರ್ಕಾರಿ ಸ.ನಂ. ಸ.ನಂ. ಗ್ರಾಮ 0.02'/ 0.10 
(2) ಚಿಕ್ಕಮುನಿಯಮ್ಮ ಶಾಲೆ 78ರ 76 ಠಾಣ 
(3) ಆಂಜನಪ್ಪ ಬಿನ್‌ ಚವ್ವಳ ಮುನಿಶಾಮಪ್ಪ, ಉಳಿಕೆ 
(4) ಹನುಮಂತರಾಯಪ್ಪ ಬಿನ್‌ ಚವ್ಹಳ ಮುನಿಶಾಮಪ್ಪ 
ಒಟ್ಟು 0-021/2 0-10 
(ಒಟ್ಟು ವಿಸ್ತೀರ್ಣ ಎರಡೂವರೆ ಗುಂಟೆ ಮಾತ್ರ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌. 215 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸ್ವಾಧೀನ-2) 





ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೭, ೨೦೦೮ ೮೩೭ 





ಕಂದಾಯ ಸಚಿವಾಲಯ 
ಭೂಸ್ಸಾಧೀನ ಅಧಿನಿಯಮ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಕಂಇ 17 ಭೂಸ್ಸಾಗ್ರಾ 2008, ಬೆ೦ಗಳೂರು, ದಿನಾಂಕ: 7ನೇ ಜೂನ್‌ 2008 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಬೆಂಗಳೂರು-ಮೈಸೂರು ರಾಜ್ಯ ಹೆದ್ದಾರಿಯನ್ನು ಎರಡು ಪಥದಿಂದ ನಾಲ್ಕು 
ಪಥದ ರಸ್ತೆ ವಿಸ್ತರಣೆಗೆ ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂ ಸ್ವಾಧೀನ ಕಾಯ್ದೆ 1894ರ ಕಲಂ4(1ರ ಮೇರೆಗೆ ಅಧಿಸೂಚನೆಗೆ ಕ್ರಮಾಂಕ: ಎಲ್‌.ಎಕ್ಯೂ ಎಸ್‌.ಆರ್‌. 1/02-03 
ದಿನಾಂಕ:2.5.07 ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ. 

ಮತ್ತು ಕರ್ನಾಟಕ ಕಾಯ್ದೆ: 33-1991ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ1) 5-ಎ ಪ್ರಕರಣದ (2)ನೇ ಉಪ ಪ್ರಕರಣದ 
ಮತ್ತು 61ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ 
ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ: 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎ೦ದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರ ಉಪವಿಭಾಗ, ರಾಮನಗರ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ 
ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ನೇಮಕ ಮಾಡಲಾಗಿದೆ. ಹಾಗೂ 
ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳುವ ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು ರಾಮನಗರ ಉಪ ವಿಭಾಗ, ರಾಮನಗರ ಇವರ ಕಛೇರಿಯಲ್ಲಿ ಇಡಲಾಗಿದೆ. 
(ಎಲ್‌ಎಕ್ಕೂ.ಎಸ್‌ಆರ್‌.5/05-06) 





























ಅನುಸೂಚಿ 
ಜಿಲ್ಲೆ: ರಾಮನಗರ ತಾಲ್ಲೂಕು: ಚನ್ನಪಟ್ಟಣ ಹೋಬಳಿ: ಮಳೂರು ಗ್ರಾಮ: ಮುದುಗೆರೆ, ಕೋಲೂರು 
ಕ್ವ ಖಾತೆದಾರರ ಹೆಸರು ಅನುಭವದಾರರ ಸ.ನಂ. ತರಹೆ ಚಿಕ್ಕಬಂದ ಭೂಸ್ವಾಧೀನ 
ಸಂ. ಹೆಸರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸೀರ್ಣ | ಕಂದಾಯ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ-ಪೈ 
ಮುದುಗೆರೆ 
1 7ನ್ಲಾಮಲ್ಲ ಕಮಲಾಕರ್‌ ಎ.ಇ.ಸಕಷ್ಮ ನಲ್ಲಮಲ್ಲ 1825 ಧಾ 1828 181 182/4 ರಸ್ತ 007 
ಕಮಲಾಕರ್‌, ಗೌರಮ್ಮ 
2. | ಎಸ್‌ಎ. ಪುಟ್ಟಸ್ವಾಮ ಜನ್‌ ಪುಟ್ಟಗ್‌ಡ ಎಸ್‌ಪಿ. `ಪುಸ್ವಾಮ 183 ಭಾ 180 190:3 184 ರಸ್ತ 0-02 
3. ಕರೀಗ್‌ಡ ಬಿನ್‌ ಮೊಳೇಗ್‌ಡ, 'ತಮ್ಮೇಗ್‌ಡ ಕರೀಗೌಡ ತಮ್ಮೇಗೌಡ 1 7901 ಧಾ 1002 104 193 ರಸ್ತೆ 0-05 
ಬಿನ್‌ ಭದ್ರಮ್ಮ 
4 ಪಾಪೇಗ್‌ಡ ಬಿನ್‌ ತಮ್ಮಯ್ಯ ಪಾಶ್‌ 1902 ಧಾ 1903 1901 191 ರಸ್ತೆ 0°01 
5. | ಶಿವರಾಮಯ್ಯ ಬಿನ್‌ ಕೂಟಗಲ್ಲೇಗೌಡ, ಶಿವರಾಮಯ್ಯ 190:3 ಮುಷ್ಟಿ 190:4 190:2 191 ರಸ್ತೆ 0-0% 
ಕೆಂಪಮ್ಮ ಕೋಂ ಶಿವರಾಮಯ್ಯ ಕೆಂಪಮ್ಮ 
6. | ಚಿಕ್ಕಹೊನ್ನೇಗ್‌ಡ ಬಿನ್‌ ತಿಮ್ಮಯ್ಯ, ಚಿಕ್ಕಹೊನ್ನೇಗ್‌ಡ 190:4 ಭಾ 190:3 1903 190:6 ರಸ್ತೆ 0-01 
ಎ.ಗವಿಯಪ್ಪ 


























































































































೮೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೭೬, ೨೦೦೮ ಭಾಗ - ೬ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಸ. ನಂ. ತರಹೆ ಚಕ್ಕುಬಂದಿ ಭೂಸ್ವಾಧೀನ 
ಸಂ. ಹೆಸರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ | ಕಂದಾಯ 

ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ-ಪೈ 
7. | ಪಾಪೇಗೌಡ, ಶಿವರಾಮಯ್ಯ, ಕೆಂಪಮ್ಮ ಪಾಪೇಗೌಡ, 190:5 ಬಾ 183 190:4 184 ರಸ್ತೆ 0-06 
ಶಿವರಾಮಯ್ಯ, 
ಕೆಂಪಮ್ಮ 
8. |ಸಿ. ಚನ್ನೇಗೌಡ, ಜಯಮ್ಮ ಕೋಂ ಚನ್ನೇಗೌಡ | ಚನ್ನಂಕೇಗೌಡ, 207:1 ಖುಷ್ಕಿ ಓಣಿ 207:3 208 ರಸ್ತೆ | 0-14 
ಜಯಮ್ಮ 
9. ಅಪ್ಪಾಜಿಗೌಡ ಬಿನ್‌ ದ್ಯಾವೆಗೌಡ, ಎ೦.ಸಿ. ಅಪ್ಪಾಜಿಗೌಡ, 207:2 ಮುಷ್ಠಿ 207:3 ಡಬಾನು 209 ರಸ್ತೆ 0-02) 
ಚನ್ನೇಗೌಡ ಬಿನ್‌ ಚನ್ನೇಗೌಡ ಚನ್ನೇಗೌಡ ಗುಂದಗಡಿ 
10. | ಟಿ. ರಮೇಶ್‌, ಟಿ. ಸುರೇಶ್‌ ಟಿ. ಗುಣಶೀಲ ಟಿ. ರಮೇಶ್‌, 207:3 ಖುಷ್ಟಿ 207:1 207:3 209 ರಸ್ತೆ 0-06'/; 
ಟಿ. ಸುರೇಶ್‌, 
ಟಿ. ಗುಣಶೀಲ 
1-00 
ಕೋಲೂರು 
1 | ಶ್ರೀಮತಿ ಮಂಚಮ್ಮ ಕೋಂ ಶಿವಲಿಂಗಯ್ಯ, | ಮಂಚಮ್ಮ 87:2 ಭಾ 175 ಉಳಿಕೆ 87 ರಸ್ತೆ | 0-02/% 
ಸುಜಯಮ್ಮ ಸುಜಯಮ್ಮ 
2 ತಿಮ್ಮಣ್ಣ. ಮರೀಗೌಡ ತಿಮ್ಮಣ್ಣ, ಮರೀಗೌಡ 175 ಖುಷ್ಟಿ 146 87 175 ರಸ್ತೆ 0-04 
3. | ಮಾದೇಗೌಡ ಮಾದೇಗೌಡ 122:1 ಖುಷ್ಟಿ ಭಾ 122:2 85 ಉಳಿಕೆ ರಸ್ತೆ 0-03 
4. ಎಂ.ಸಿ. ಚನ್ನೇಗೌಡ ಬಿನ್‌ ಲೇಟ್‌ ಚನ್ನೇಗೌಡ | ಚನ್ನೇಗೌಡ 1222 ಖಷ್ಯ ತರಿ | 81 1228 | 1028 ಸೆ 0-01/ 
5. | ತಾಯಮ್ಮ ಕೋಂ ಲೇಟ್‌ ಮರಿಸಿದ್ದಯ್ಯ ತಾಯಮ್ಮ 34 |ಖುಷ್ರಿಭಾ| 13 134 135 ರಸ್ತೆ 0-0 
0-10 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌. 217 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಭೂಸ್ವಾಧೀನ-2) 





ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೭, ೨೦೦೮ ೮೩೯ 





ಕಂದಾಯ ಸಚಿವಾಲಯ 
ಭೂಸ್ಸಾಧೀನ ಅಧಿನಿಯಮ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಕಂಇ 13 ಭೂಸ್ವಾಗ್ರಾಂ 2008, ಬೆಂಗಳೂರು, ದಿನಾಂಕ: 27ನೇ ಜೂನ್‌ 2008 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಬೆಂಗಳೂರು-ಮೈಸೂರು ರಾಜ್ಯ ಹೆದ್ದಾರಿಯನ್ನು ಎರಡು ಪಥದಿಂದ ನಾಲ್ಕು ಪಥದ ರಸ್ತೆ 
ವಿಸ್ತರಣೆಗೆ ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂ ಸ್ವಾಧೀನ ಕಾಯ್ದೆ 1894ರ ಕಲಂ4(1)ರ ಮೇರೆಗೆ ಅಧಿಸೂಚನೆಗೆ ಕ್ರಮಾಂಕ: ಎಲ್‌.ಎಕ್ಕೂ.ಎಸ್‌.ಆರ್‌. 1/02-03 ದಿನಾಂಕ:2.5.08 ಅಧಿಸೂಚನೆಯಲ್ಲಿ 
ಅಧಿಸೂಚಿಸಲಾಗಿದ್ದುದರಿಂದ. 

ಮತ್ತು ಕರ್ನಾಟಕ ಕಾಯ್ದೆ: 33-1991ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ) 5-ಎ ಪ್ರಕರಣದ (2)ನೇ ಉಪ ಪ್ರಕರಣದ ಮತ್ತು 6(1ಎ) 
ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ 
ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ: 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರ ಉಪವಿಭಾಗ, ರಾಮನಗರ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ 
ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಅರ್ಜನೆಗೆ 
ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳುವ ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ಥಾಧೀನಾಧಿಕಾರಿಗಳು ರಾಮನಗರ ಉಪ ವಿಭಾಗ, ರಾಮನಗರ ಇವರ ಕಛೇರಿಯಲ್ಲಿ ಇಡಲಾಗಿದೆ. (ಎಲ್‌ಎಎ.ಎಸ್‌ಆರ್‌.20/06-07) 


















































ಅನುಸೂಚಿ 
ಜಿಲ್ಲೆ: ರಾಮನಗರ ತಾಲ್ಲೂಕು: ಚನ್ನಪಟ್ಟಣ ಹೋಬಳಿ: ಕಸಬಾ ಗ್ರಾಮ: ಚಿಕ್ಕಮಳೂರು 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಸ. ನಂ. ತರಹೆ ಚಕ್ಕುಬ೦ದಿ ಭೂಸ್ವಾಧೀನ 
ಸಂ. ಹೆಸರು ಪೂರ್ವ | ಪಶ್ಚಿಮ ಉತ್ತರ ದಕ್ಷಿಣ ವಿಸೀರ್ಣ | ಕಂದಾಯ 
ಸ.ನಂ. | ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ-ಪೈ 
ಚಿಕ್ಕಮಳೂರು 
1 | ಸಿ. ನಂಜುಂಡಯ್ಯ ಬಿನ್‌ ಪುಟ್ಟಸ್ವಾಮಿಗೌಡ ಸಿ. ನಂಜುಂಡಯ್ಯ 106:3 ಖಾಲಿ ಜಾಗ ] 1071 108 ಬೆಂ-ಮೈ ರಸ್ತೆ | 1071 [1361 ದ 
ಚ.ಅಡಿ 
2. ಸಿ.ವಿಶ್ವನಾಥ್‌ ಬಿನ್‌ ಸಿ.ಚಿಂದ್ರಯ್ಯ ಸಿ. ವಿಶ್ವನಾಥ್‌ 107:1 ಖಾಲಿ ಜಾಗೆ 107:1 107:1 ಬೆಂ-ಮೈ ರಸ್ತೆ 107:1 98 — 
ಖಾ 160:1 ಚ.ಅಡಿ 
3. ಸಿ.ಚೂಡಯ್ಯ ಬಿನ್‌ ಪುಟ್ಟಸ್ವಾಮಿಗೌಡ ಸಿ.ಚೂಡಯ್ಯ 107:1 ಖಾಲಿ ಜಾಗ 107:1 107:1 ಬೆಂ-ಮೈ ರಸ್ತೆ 107:1 47) — 
(ಖಾ.150:1) ಚ.ಅಡಿ 
4. |ಸಿ.ಪಿ.ಪೊರ್ಣಚಿಂದ್ರೆ ತೇಜಸ್ವಿ ಬಿನ್‌ ಪೂರ್ಣಚಂದ್ರ ತೇಜಸ್ವಿ | 107: ಹೆಂಚಿನ 107/1 | 1071  ಬೆಂ-ಮೈ ರಸ್ತೆ | 1071 | 440 ದ 
ಪುಟ್ಟಸ್ವಾಮಿಗೌಡ ಖಾ.601 ಮನೆ ಚ.ಅಡಿ 
ಕ್ರ ಸಿ.ಪಿ. ರಮೇಶ್‌ ಜಿನ್‌ ಪುಟ್ಟಸ್ವಾಮಿಗೌಡ ಸಿ.ಪಿ. ರಮೇಶ್‌ 107:1 ಖಾಲಿ ಜಾಗ 107:1 107:1 ಬೆಂ-ಮೈ ರಸ್ತೆ 107:1 440 — 
ಖಾ.600 ಚ.ಅಡಿ 
6. ಅನ್ನಪೂರ್ಣತೇಜಸ್ವಿ ಬಿನ್‌ ಚೂಡೇಗೌಡ ಅನ್ನಪೂರ್ಣತೇಜಸ್ವಿ 107:1 ಖಾಲಿ ಜಾಗ | 1071 | 1071 ಬೆಂ-ಮೈ ರಸ್ತೆ | 1071] 1432 = 
ಉ.ಪುಟ್ಟಸ್ವಾಮಿಗೌಡ ಖಾ. 158 190:6 ಚ.ಅಡಿ 




















೮೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೭೬, ೨೦೦೮ ಭಾಗ - ೬ 

































































ಕ್ರ ಖಾತೆದಾರರ ಹೆಸರು ಅನುಭವದಾರರ ಸ. ನಂ. ತರಹೆ ಚೆಕ್ಕುಬಂದಿ ಭೂಸ್ವಾಧೀನ 
ಸಂ. ಹೆಸರು ಪೂರ್ವ | ಪಶ್ಚಿಮ ಉತ್ತರ ದಕ್ಷಿಣ ವಿಸೀರ್ಣ | ಕಂದಾಯ 
ಸ.ನಂ. | ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ-ಪೈ 
7. !ಸರ್ಕಾರಿ ಅಂಗಡಿ ಕೇಂದ್ರ — 107:1 ಆರ್‌.ಸಿ.ಸಿ. ಮನೆ 107:1 101:1 | 107:] 107:1 264 — 
ಚ.ಅಡಿ 
8. ಸಿ.ಚೂಡಯ್ಯ ಬಿನ್‌ ಪುಟ್ಟಸ್ವಾಮಿಗೌಡ ಸಿ.ಜೂಡಯ್ಯ 107:1 ಹೆಂಚಿನ ಮನೆ 107:1 107:1 11071 107:1 116 — 
ಖಾ.157 ಚ.ಅಡಿ 
9. | ಸೀತಮ್ಮ ಕೋಂ ಲೇಟ್‌ ನಾಗರಾಜು ಸೀತಮ್ಮ 107.3 ಆರ್‌ಸಿಸಿ ಮನೆ 104 1071 11071 1072 1141 = 
ಖಾ.155/1 ಚ.ಅಡಿ 
10. | ಸಿ.ನ೦ಜು೦ಡಪ್ಪ ಬಿನ್‌ ಪುಟ್ಟಸ್ವಾಮಿಗೌಡ ಸಿ.ನ೦ಜು೦ಡಪ್ಪ 107:2 ಭಾಗಶಃ ಆರ್‌ಸಿಸಿ 104 107:1 | 107] 107:2 |96 ದ 
ಖಾ.155 ಮನೆ ಚ.ಅಡಿ 
4729 
ಚ.ಅಡಿ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 218 ಎಂ. ವೆಂಕಟೇಶಮೂರ್ತಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ವಾಧೀನ-2) 
ಕಂದಾಯ ಸಚಿವಾಲಯ 
ಭೂ ಸ್ವಾಧೀನ ಕಾಯ್ದೆ ಕಲಂ 6(1್ಕೆ ತಿದ್ದುಪಡಿ 
ತಿದ್ದುಪಡಿ ಅಧಿಸೂಚನೆ ಕ್ರಮಾಂಕ: ಕಂಇ 33:ಭೂಸ್ವಾತು 2008, ದಿನಾಂಕ: 2ನೇ ಜುಲೈ 2008 
ಕರ್ನಾಟಕ ಕಾಯ್ದೆ 33:1991ರನ್ವಯ ತಿದ್ದುಪಡಿಯಾದ ಕೇಂದ್ರ ಅಧಿನಿಯಮ 1894ರ 6ನೇ ಪ್ರಕರಣದ (1ನೇ ಉಪ ಪ್ರಕರಣದ ಅನುಸಾರವಾಗಿ ಅಧಿಸೂಚನೆ ಸಂಖ್ಯೆ: ಕಂ ಇ 94:ಭೂ 
ಸ್ವಾ ತು:2006 ದಿನಾಂಕ: 2.5.2007 ಕರ್ನಾಟಕ ರಾಜ್ಯ ಪತ್ರದಲ್ಲಿ ದಿನಾಂಕ: 28.6.2007 ರಂದು ಪುಟ ಸಂಖ್ಯೆ 594, 595, ಭಾಗ-6ರಲ್ಲಿ ಪ್ರಕಟಗೊಂಡಿದ್ದು ಸದರಿ ಅಧಿಸೂಚನೆಯಲ್ಲಿ ಈ 
ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 














ಜಿಲ್ಲೆ: ತುಮಕೂರು ತಾಲ್ಲೂಕು: ತಿಪಟೂರು ಹೋಬಳಿ: ಕಸಬಾ ಗ್ರಾಮ: ಬಿದರೆಗುಡಿ ಕಾವಲ್‌ 
ಕ. ಸಂ. 6(1)ರಂತೆ ಪ್ರಕಟವಾಗಿರುವುದು ತಿದ್ದುಪಡಿ ಆಗಿರುವುದು 
ಖಾತೆದಾರರ:ಅನುಭವದಾರರ ಅಥವಾ ಹಿತಾಸಕ್ತಿ ಸರೆ. ತರಹೆ ಖಾತೆದಾರರ:ಅನುಭವದಾರರ ಅಥವಾ ಹಿತಾಸಕ್ತಿ ಸರ್ಪೆ ತರಹೆ 
ಹೊಂದಿರುವ ಇತರೆ ವ್ಯಕ್ತಿಗಳ ಹೆಸರು ನಂ. ಹೊಂದಿರುವ ಇತರೆ ವ್ಯಕ್ತಿಗಳ ಹೆಸರು ನಂ. 
01 ಅಮೃತಮಹಲ್‌ಕಾವಲ್‌ 2 ಬೀಳು ಅಮೃತ್‌ಮಹಲ್‌ ಕಾವಲ್‌ 2 ಸರ್ಕಾರಿ ಖರಾಬು 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 219 ಎಂ. ವೆಂಕಟೇಶಮೂರ್ತಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ವಾಧೀನ-2) 


